ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 28 ನೇ ಸೆಪ್ಟೆಂಬರ್‌, 2020 


ವಿಶ್ವ ವಿದ್ಯಾಲಯದಲ್ಲಿ ಬೋದಿಸುವ ಪ್ರಾಧ್ಯಪಕರ ಗುಣಮಟ್ಟದ ಬಗ್ಗೆ 


ಶ್ರೀ ನಸೀರ್‌ ಅಹ್ಮದ್‌ (ವಿಧಾನಸಭೆಯಿಂದ ಚುನಾಯಿತರಾದವರು):- 


804 (988) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಉನ್ನತ ಶಿಕಣ, ಮಾಹಿತಿ ತಂತ್ರಜ್ಞಾನ, ಜೈವಿಕ 
ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು 
ಜೀವನೋಪಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ರಾಜ್ಯದ ಮವಿಶ್ವವಿದ್ಯಾಲಯಗಳಲ್ಲಿರುವ ಬಹುಪಾಲು ಉಪನ್ಯಾಸಕರುಗಳ ಗುಣಮಟ್ಟಿ 
ಕಳಪೆಯಾಗಿರುವುದು ನಿಜವೇ; 


(ಆ) ನಿಜವಾದಲ್ಲಿ ಗುಣಮಟ್ಟಿ ಹೆಚ್ಚಿಸಲು ಕೈಗೊಂಡಿರುವ ಕ್ರಮಗಳೇನು; 


(ಇ) ಗುಣಮಟ್ಟ ಕಳಪೆಯಾದ ಉಪನ್ಯಾಸಕರನ್ನು ಪ್ರಥಮ ದರ್ಜೆ ಕಾಲೇಜುಗಳಿಗೆ ವರ್ಗಾಯಿಸಿ ಪ್ರಥಮ 
ದರ್ಜಿ ಕಾಲೇಜುಗಳಲ್ಲಿರುವ ಉತ್ತಮ ಗುಣಮಟ್ಟದ ಉಪನ್ಯಾಸಕರನ್ನು ಸ್ನಾತಕೋತ್ತರ ಕೇಂದುಗಳಿಗೆ, 
ವಿಶ್ವನಿದ್ಯಾಲಯಗಳಿಗೆ ವರ್ಗಾಯಿಸಲು ಇರುವ ಸಮಸ್ಯೆಗಳೇನು; 


(ಈ) ಯು.ಜಿ.ಸಿ. ಬನಿಯಮಗಳು ಅಡ್ಡಿಯಾಗವುದಾದರೆ ಅವುಗಳನ್ನು ತಿದ್ದಪಡಿ ಮಾಡಿ 
ಸರಿಪಡಿಸಬಾರದೇಕೆ ; 


(ಉ) ಯಾವಾಗ ಈ ಸಮಸ್ಯೆಯನ್ನು ಬಗೆಹರಿಸಲಾಗುವುದು? 


